ಕರ್ನಾಟಕ 'ವಿಧಾನ ಪರಿಷತ್ತು 


ಪ್ರಶ ಸಂಖೆ 


1 ಚುಕ್ಕೆ ಗುರುತಿಲ್ಲದ ಪಕ್ನೆ ಸಂಖ್ಯೆ 


2 ಸದಸ್ಯರ ಹೆಸರು 


3 ಉತ್ತರಿಸುವ ದಿನಾಂಕ 
4 ಉತ್ತರಿಸುವವರು 


340 k 
ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ 
ಸಂಸ್ಥೆಗಳ ಕೇತ್ರ) 
[a py 
10-12-2020 
ಮಾನ್ಯ ಮುಖ್ಯಮಂತ್ರಿಗಳು 


ಕ್ರಸಂ ಪಕ್ನೆ 'ಈಾತ್ತರ 
ಅ) |ಭಾರತ ಸರ್ಕಾರ ಔ್ವasy of doing 
Business Policy ಅಡಿಯಲ್ಲಿ 
Constructions of Building Permits ಜಾಮಿ 
.| ಪ್ರಕ್ರಿಯೆಯನ್ನು online (Single 3 
windows system for plan 
approval) ತಂತ್ರಾಂಶದಲ್ಲಿ ' ಅಳವಡಿಸಲು 
2017ರಲ್ಲೇ ಸೂಚಿಸಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಆ) |ಹಾಗಿದ್ದಲ್ಲಿ, ಇದರ ಬಗ್ಗೆ ಈವರೆಗೆ ಬಿ.ಬಿ.ಎಂ.ಪಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 


ಮತ್ತು ಬಿ.ಡಿ.ಎ ದವರು ಯಾವ ಕ್ರಮ 
ಜರುಗಿಸಿದ್ದಾರೆ; 2017 ರಿಂದ ಇಲ್ಲಿಯವರೆಗೆ 
ಕಾರ್ಯರೂಪಕ್ಕೆ ತರದ ಅಧಿಕಾರಿಗಳ ಬಗ್ಗೆ 
ಯಾವ ಕ್ರಮ ಕೈಗೊಳ್ಳಲಾಗಿದೆ; 


‘ವತಿಯಿಂದ Single Window Clearance 


System, Online Building Permit System 
(BPS) ತಂತ್ರಾಂಶದ ಮೂಲಕ ಪಾಲಿಕೆ ವ್ಯಾಪ್ತಿಯಲ್ಲಿ 
ನಕ್ಷೆ ಮಂಜೂರಾತಿ, ಪ್ರಾರಂಭಿಕ ಪ್ರಮಾಣ ಪತ್ರ ಮತ್ತು 


ಸ್ಪಾಧೀನಾನುಭವ ಪ್ರಮಾಣಪತ್ರಕ್ಕೆ ಸಲ್ಲಿಸುವ 
ಪ್ರಸ್ತಾವನೆಗಳನ್ನು ಸಂಪೂರ್ಣವಾಗಿ ಆನ್‌ಲೈನ್‌ 
ಮುಖಾಂತರವೇ ಅನುಮೋದಿಸಲಾಗುತಿದೆ ಹಾಗೂ 


ನಕ್ಷೆ ಮಂಜೂರಾತಿಗೆ ಸಂಬಂಧಿಸಿದ ನಿರಾಕ್ಷೇಪಣಾ 
ಪತ್ರವನ್ನು ಸಲ್ಲಿಸುವ ಇಲಾಖೆಗಳ ತಂತ್ರಾಂಶದೊಂದಿಗೆ 
ಸಮನ್ವಯ ಸಾಧಿಸಲಾಗಿರುತ್ತದೆ. 

ಮುಂದುವರೆದು, ಕರ್ನಾಟಕ ಸರ್ಕಾರದ ಅಪರ 
ಮುಖ್ಯ ಕಾರ್ಯದಶಿr, E-Governance ರವರ: 


'ಆದೇಶದಂತೆ ಸದರಿ Single Window Clearance 


System, Online Building Permit System 
(೦BPS) ತಂತ್ರಾಂಶವನ್ನು ಸಕಾಲ, ಡಿಜಿ ಲಾಕರ್‌ 
ಹಾಗೂ ಆಧಾರ್‌ ಕಾರ್ಡ್‌ ನಂಬರ್‌ ಇ-ಸಿಗ್ನೇಚರ್‌ 


ತಂತ್ರಾಂಶದೊಂದಿಗೆ ಸಮನ್ನಯ ಸಾಧಿಸಲಾಗಿರುತ್ತದೆ. 


"ವ್ಯವಸ್ಥೆಯನ್ನು ಜಾರಿಗೂಳಿಸಲು ಬಿ.ಡಿ.ಎ. 


ಬೆಂಗಳೊರು ಅಭಿವೃದ್ಧಿ ಪಾಧಿಕಾರದಿಂದ 


Constructions of Building Permits 
ಪಕ್ತಿಯೆಯನ್ನು One (Single Windows System 


for plan approval ಪದ್ಧತಿ ಅಳವಡಿಸಲು |- 
ಇ-ಆಡಳಿತ ಇಲಾಖೆಯ Centre for Smart 
Governance (€8C) ರವರಿಗೆ ಕೋರಿದ್ದು” 


ತಂತ್ರಾಂಶದ ತಯಾರಿಕೆ ಹಂತದಲ್ಲಿರುತ್ತದೆ. ಹೀಗೆ 


Single Window Clearance System, Online 


Building Permit System (OBPS) 
ಮತ್ತು 


ಬಿ.ಬಿ.ಎಂ.ಪಿ.ಯು ಕ್ರಮವಹಿಸುತ್ತಿರುವುದರಿಂದ, 
ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವ 
ಅಗತ್ಯತೆ ಇರುವುದಿಲ್ಲ. 


ಇ) 1[ದೆಹಲಿ ಮತ್ತು ಮುಂಬೈ ನಗರಗಳಲ್ಲಿ ' ಬೆಂಗಳೂರು ನಗರದ ಬೃಹತ್‌ ಬೆಂಗಳೂರು 
ಮೇಲ್ಕಂಡ ಪುಕ್ರಿಯೆಯನ್ನು ಎರಡು ! ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 2018 ರಿಂದ ನಕ್ಷೆ 
ವರ್ಷಗಳಿಂದ ಜಾರಿಗೊಳಿಸಲಾಗಿದ್ದು,' | ಮಂಜೂರಾತಿ ' ತಂತ್ರಾಂಶವನ್ನು ಅಳವಡಿಸಲಾಗಿತ್ತು. 
ಬೆಂಗಳೂರು ನಗರದಲ್ಲಿ ಈ: ಪದ್ಧತಿಯನ್ನು ಪುಸ್ತುತ Single Window Clearance System, 
ಯಾ ಕಾಲಮಿತಿಯೊಳಗೆ | ine Building Permit System (OBPS) 
ಅನುಷ್ಟಾನಗೊಳಿಸಲಾಗುವುದು? ತಂತ್ರಾಂಶವನ್ನು ದಿನಾಂಕ: 01-07-2020 ರಿಂದ 

ಜಾರಿಗೆ ಬರುವಂತೆ ನಕ್ಷೆ ಮಂಜೂರಾತಿ, ಪ್ರಾರಂಭಿಕ 
ಪ್ರಮಾಣಪತ್ರ ಮತ್ತು ಸ್ನಾಧೀನಾನುಭವ ಪ್ರಮಾಣ ಪತ್ರಕ್ಕೆ 
ಸಲ್ಲಿಸುವ ಪ್ರಸ್ತಾವನೆಗಳನ್ನು . ಸಂಪೂರ್ಣವಾಗಿ 
ಆನ್‌ಲೈನ್‌ ಮುಖಾಂತರವೇ (Paperless) 
_ ಅನುಮತಿ ನೀಡಲು ಅನುಪ್ಠಾನಗೊಳೆಸಲಾಗಿರುತ್ತದೆ. 

ಬೆಂಗಳೂರು ' ಅಭಿವೃದ್ಧಿ ಪ್ರಾಧಿಕಾರದಿಂದ 

2021-22ನೇ ಸಾಲಿನಿಂದ ಅನುಷ್ಠಾನಗೊಳಿಸಲು 
§ ಯೋಜಿಸಲಾಗಿದೆ. 


ನಅಇ 385 ಎಂಎನ್‌ಯು 2020 


ಬ್ರ” | 
(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ 


